ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಎ: 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


* 0 MN 


701 (871) 

ಶ್ರೀ ಕೆ.ಪ್ರತಾಪ್‌ಚಂದ್ರ ಶೆಟ್ಟ 
09-೦3-202೫ 
ನಗರಾಭವೃದ್ಧಿ ಸಚವರು 


ಕ್ರ. 


Ks 


ಸಂ. 


ಪ್ರಶ್ನೆಗಳು 


ಉತ್ತರ 


ಅ) ಉಡುಪಿ 


ನಗಕಕ್ಕ `ವಾರಾಹಿಯಂದ `'ಹುಡಿಯುವ 
ನೀರನ್ನು ಪೂರೈಸುವ ಯೋಜನೆಯ ಒಟ್ಟು ಅಂದಾಜು 
ವೆಚ್ಚವೆಷ್ಟು: ಬಡುಗಡೆಯಾದ ಅನುದಾನವೆಷ್ಟು; 
ಜಡುಗಡೆಗೆ ಬಾಕಿಯುರುವ.. ಅನುದಾನವೆಷ್ಟು; 
ಶಂ ಯೋಜನೆಯು ಯಾವ ಯಾವ 
ಕಾಮಗಾರಿಗಳನ್ನು ಒಳಗೊಂಡಿರುತ್ತದೆ; ಇವುಗಳ 
ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಸಲಾಗಿದೆಯೇ: 
(ಟೆಂಡರ್‌ನ್ನು ಪಡೆದ ಗುತ್ತಿಗೆದಾರರ ಹೆಸರು ಮತ್ತು 
ವಿಳಾಸವನ್ನು ನೀಡುವುದು) 


ಕೇಯ ನಿಡ.ಎಫ್‌.ನಿ ವತಿಯಿಂದ ಏಷ್ಯನ್‌ ಅಭವ್ಯದ್ಧಿ ಬ್ಯಾಂಕ್‌ 
(ಎಡಿಬ) ಮತ್ತು, ಕೇಂದ್ರ ಪುರಸ್ಕೃತ ಅಮ್ಯತ್‌ 
ಸಹಯೋಗದೊಂದಿಗೆ ಕರ್ನಾಟಕ ಸಮದ್ವ ನಗರ ನೀರು ನಿರ್ವಹಣೆ 
ಹೂಡಿಕೆ ಕಾರ್ಯಕ್ರಮದಡಿ (ಕ್ಷಿಮಿಪ್‌) ವಾರಾಹಿ ನದಿ ಮೂಲದಿಂದ 
ನೀರು ಸರಬರಾಜು ಒದಗಿಸುವ ಮುಖಾಂತರ ಉಡುಪಿ ನಗರದಲ್ಲ 
ಸೀರು ' ಸರಬರಾಜು: ವ್ಯವಸ್ಥೆಯನ್ನು ಉನ್ನತೀಕರಿಸುವ 
ಉದ್ದೇಶದಿಂದ ಮೂರು (3) ಕುಡಿಯುವ ನೀರು ಸರಬರಾಜು 
ಕಾಮಗಾರಿಗಳನ್ನು ಅನುಷ್ನಾಸಗೊಳಸಲಾಗುತ್ತಿದೆ. 

ಕಾಮಗಾರಿಗಳ. ಅಂದಾಜು ವೆಚ್ಚ, ಜಡುಗಡೆಯಾದ ಅನುದಾನ, 


ಗುತ್ತಿಗೆದಾರರ ವಿಳಾಸ, ಕಾಮಗಾರಿಯ ವಿವರಗಳನ್ನು 


'ಅನುಬಂಧೆದಲ್ಲ ನೀಡಿದೆ. 


ಆ) 


ಠೌ ಯೋಜನೆಯಲ್ಲ `` ಟಿಂಡರ್‌ `ಸಿಯಮಾಪಳಗೆ 
ಅನುಗುಣವಾಗಿ ಕಾಮಗಾರಿ ನಿರ್ವಹಿಸದೇ ಇರುವುದು 
ಹಾಗೂ ಕಳಪೆ ಗುಣಮಟ್ಟದ, ಕಾಮಗಾರಿಗಳು 
ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಕಾಮಗಾರಿಯ ಗುಣಮಟ್ಟವನ್ನು 
ಕಾಪಾಡುವ ಬೃಷ್ಟಿುಂದ ಇಲಾಖೆಯಿಂದ ಕೈಗೊಂಡ 
ಕ್ರಮಗಳು ಯಾವುವು: ಕಾಮಗಾರಿ ಗುಣಮಟ್ಟ 
ನಿಯಂತ್ರಣಕ್ಕಾಗಿ ನಿಯೋಜಸಿದ ಅಧಿಕಾರಿಯ ಹೆಸರು 
ಮತ್ತು ಪದನಾಮ ಒದಗಿಸುವುದು. 


ಕ್ವಿಮಿಪ್‌ ಕಾರ್ಯಕ್ರಮದಡಿ ಕಾಮೆಗಾರಿಗಳನ್ನು 
ಅನುಷ್ಠಾನಗೊಳಸಲು ಪೌರಾಯುಕ್ತರು. ನಗರಸಭೆ ಉಡುಪಿ ರವರ 
ಅಧೀನದಲ್ಲ ಯೋಜನಾ ಅನುಷ್ಣಾನ, ಘಟಕವನ್ನು ಸೃಜಸಲಾಗಿದ್ದು,' 
ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು, ಸಹಾಯಕಅಭಿಯಂತರರು ಮತ್ತು ಯೋಜನಾ 
ಸಮಾಲೋಚಕರನ್ನು ನಿಯೋಜಸಲಾಗಿದ್ದು ಯೋಜನೆಗಳನ್ನು 
ಟೆಂಡರ್‌ ನಿಯಮದಂತೆ ಅನುಷ್ಟಾನಗೊಳಿಸಲು ತಾಂತ್ರಿಕ ನೆರವನ್ನು 
ಒದಗಿಸುತ್ತಿರುತ್ತಾರೆ. 

ಮಂಗಳೂರು ವಲಯದಲ್ಲ ಕ್ವಿಮಿಪ್‌ ಕಾರ್ಯಕ್ರಮದಡಿ 4 
ಸಗರ/ಪಟ್ಟಣಗಳಲ್ಲ ಅನುಷ್ಲಾನಗೊಳಸುತ್ತಿರುವ ಕಾಮಗಾರಿಗಳಗೆ 
ಸಂಬಂದಿಸಿದಂತೆ ಗುಣ ಮಟ್ಟ ಮತ್ತು ತಾಂತ್ರಿಕ ವಿಷಯಕ್ಕೆ 
ಸಂಬಂದಿಸಿದಂತೆ .ಸಲಹೆ ಸೂಚನೆ ನೀಡಲು ಮುಖ್ಯ 
ಅಭಿಯಂತರರ ಹುದ್ದೆಗೆ ಸಮನಾದ ವೈಯಕ್ತಿಕ 
ಸಮಾಲೋಚಕರನ್ನು ನೇಮಿಸಲಾಗಿದೆ. ಅಲ್ಲದೇ. ಎಡಿಜ ಮತ್ತು 
ಅಮೃತ್‌ಸ ಬಾಹ್ಯ ನೆರವಿನೊಂದಿಗೆ ಅನುಷ್ಣಾನಗೊಳಸುತ್ತಿರುವ 
ಕಾಮಗಾರಿಗಳಲ್ಲ ಎಡಿಬ ತಂಡದವರು: ಮತ್ತು ಕೇಂದ್ರ ಪುರಸ್ಕೃತ 
ಅಮೃತ್‌ ಯೋಜನೆ (Independent 
ಸಿೀಗಂy) ತಂಡದವರು ಕಾಲಕಾಲಕ್ಷೆ ಕಾಮಗಾರಿ ಸ್ಥಳಗಳಗೆ ಭೇಟ 
ನೀಡಿ ಪರಿಕೀಅಸುತ್ತಿರುತ್ತಾರೆ ಹಾಗೂ ಇದುವರೆಗೂ . ಸದರಿ 
ತಂಡಗಳು ಕಾಮಗಾರಿಯ ಗುಣಮಟ್ಟದ ಕುರಿತು ಯಾವುದೇ 
ದೂರು!ಆಕ್ಷೇಪಣಿ ವ್ಯಕ್ತಪಡಿಸಿರುವುದಿಲ್ಲ. 

ಕಾಮಗಾರಿ ಗುಣಮಟ್ಟ ಮತ್ತು ಸುಲಭ 
ಅನುಷ್ಠಾನಕ್ಷಾಗಿ': ಪ್ರೀ ಉಮಾಶಂಕರ್‌ರಾವ್‌. ಕಾರ್ಯಪಾಬಕ 
ಅಭಿಯಂತರರು, ಯೋಜನಾ ಅನುಷ್ಲಾನಘಟಕ, ಉಡುಪಿ 
ನಗರಸಭೆ ರವರನ್ನು ಸಿಯೋಜಸಲಾಗಿದೆ. ಅಲ್ಲದೇ ಗುಣಮಟ್ಟದ 
ನಿಯಂತ್ರಣಕ್ಕಾಗಿ ಮೆಃ॥ EGIS & ಮೊ॥Tractebei GKW 
ಯೋಜನಾ ಸಮಾಲೋಚಕರನ್ನು ನಿಯೋಜಸಲಾಗಿರುತ್ತದೆ. 


p] 


Reviw Monitoring 


ಸ್ಥಳೀಯವಾಗಿ 


ಇ) 


ಸಬ್‌ ಅಸ್‌ 7ಸಫೇಡಬಾರೆದು ಎಂಬ 
ನಿಬಂದನೆ ಇದ್ದರೂ. ಸಬ್‌ ಲೀಸ್‌ ನೀಡಿರುವುದು 
ಸರ್ಕಾರದ ಗಮನಕ್ಕೆ "ಬಂದಿದೆಯೇ: `ಬಂದಿದ್ದಲ್ಲ 
ಕೈಗೊಂಡ ಕ್ರಮಗಳಾವುವು:; ಈ ಯೋಜನೆಯನ್ನು 
ಪೂರ್ಣಗೊಳಸಲು ಗುತ್ತಿಗೆದಾರರಿಗೆ ನೀಡಿದ 
ಕಾಲಮಿತಿ ಯಾವುದು: ನಿಗದಿತ ಕಾಲದೊಳಗೆ 


ಪೂರ್ಣಗೊಳಸಲು ಇಲಾಖೆಯ ಕ್ರಮಗಳು ಯಾವುವು 


'ಕಾಮಗಾರಗಳನ್ನು ಸರ್‌ ಆಸ್‌ 


'ಕ್ರೆಮವಹಿಸಲಾಗಿದೆ. 


ಸಾಡಕುವುದಿಲ್ಲ. ಗುಣಮಟ್ಟ, 
ಕಾಮಗಾರಿಯ  ಯಪಸ್ಥಿ ಅನುಷ್ಠಾನಕ್ಟೆ ಗುತ್ತಿಗೆ " ಪಡೆದ 
ಗುತ್ತಿಗೆದಾರರೇ ಜವಾಬ್ದಾರರಾಗಿರುತ್ತಾರೆ ಮತ್ತು ಕಾಮಗಾರಿಗಳ 
ಅನುಷ್ಟಾನಕ್ಕೆ ಸಂಬಂದಿಸಿದ ವ್ಯವಹಾರವು ಗುತ್ತಿಗೆದಾರರೊಂದಿಗೆ 
ನಡೆಯತ್ತಿದೆ. - 


ಯೋಜನೆಯನ್ನು ಪೂರ್ಣಗೊಳಿಸಲು” ನೀಡಲಾದೆ' ಕಾಲಮಿತಿಯ 
ವಿವರ ಅನುಬಂದದಲ್ಲ ಒದಗಿಸಿದೆ. 


ನಿಗದಿತ ಕಾಲದೊಳಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 
ಗುತ್ತಿಗೆದಾರರು, ಯೋಜನಾ ಅನುಷ್ಠಾನ ಘಟಕದೊಂದಿಗೆ 
ಜಲ್ಲಾಧಿಕಾರಿಗಳು, . ಉಡುಪಿ ಜಲ್ಲೆ ರವರ ಅಧ್ಯಕ್ಷತೆಯಲ್ಲ 
ಜಲ್ಲಾಮಟ್ಟದ ಅನುಷ್ಟಾನ ಸಮಿತಿಯಲ್ಲ ಕಾಮಗಾರಿಗಳ ಪ್ರಗತಿ 
ಪರಿಶೀಲನಾ ಸಭೆ, ಕೆ.ಯು.ಐ.ಡಿ.ಎಪ್‌.ಸಿಯಲ್ಲ ಕಾಲಕಾಲಕ್ಕೆ ಪ್ರಗತಿ 
ಪರಿಶೀಲನಾ: ಸಭೆಗಳು ಆಯೋಜಸಲಾಗುತ್ತಿದ್ದು, ಕಾರ್ಯಕಾರಿ 
ವ್ಯವಸ್ಥಾಪಕರು. ಕ್ಷಿಮಿಪ್‌ ರವರಿಂದ ಪ್ರತಿ ಮಾಹೆ ಯೋಜನಾ 
ಸಗರಗಳಗೆ ಭೇಟ ನೀಡಿ ಪ್ರಗತಿ ಪರಿಶೀಲನೆ ಮಾಡಲಾಗುತ್ತಿದ್ದು. 
ಕಾಮಗಾರಿಗಳನ್ನು ನಿಗದಿತ ಅವಧಿಯಟ್ಲ ಪೂರ್ಣಗೊಳಸಲು 


ಕಡತ ಸಂಖ್ಯೆ: ನಅಇ 6ರ ಪಆರ್‌.ಜೆ' 20೦21 


-ನಗರಾಭವ್ಯಧ್ಧಿ, ಸಚಿವರು 


7 


ಅನುಬಂಧ 


ಉಡುಪಿ ನಗರದಲ್ಲಿ ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮದಲ್ಲಿ ಅನುಷ್ಟಾಗೊಳಿಸುತ್ತಿರುವ ಕಾಮಗಾರಿಗಳ ವಿವರ 


ಕಾಮೆಗಾರಿಯ ವಿವರ 


ಗಾತ್ತಿಗದಾರರ ಪಸರ್‌ವಮತ್ತ 


ಗುತ್ತಿಗೆ 


ಕಾಮಗಾರಿಯ'ಪಮುಖ 


ತ್ರ ಗುತ್ತಿಗೆ ಮೊತ್ತ KY ಹೂರ್ಣಗೊಳಿ] ಇದುವರೆಗಿನ ಬಾಕ 
ಸಂ ವಿಳಾಸ (ರೂ. ನೀಡಿದ ಸುವ ದಿನಾಂಕ ವೆಚ್ಚ ಬಿಡುಗಜೆಯಾಗಬೇಕಾದ ಘಟಕಗಳು 
ಕೋಟಿಗಳಲ್ಲಿ) ದಿನಾಂಕ (ರೂ. ಅನುದಾನ 
ಕೋಟಿಗಳಲ್ಲಿ) | (ರೂ. ಕೋಟಿಗಳಲ್ಲಿ) 
1 | ಉಡುಪಿ ನಗರಕ್ಕೆ ನೀರು] ಮೇ”ಔ.ಆರ್‌.ಎಸ್‌. 119.51 23.08.2019 | 22.05.2022. 59.60 § ೨೦9.9] . ಜಾಕ್‌ವೆಲ್‌-1 
ಮೂಲದ ಅಭಿವೃದ್ಧಿ | ಇನ್ವಾಟೆಕ್‌. ಪ್ರೈಲಿ ಇಂಟೇಕ್‌ವೆಲ್‌-1 
ಕಾಮಗಾರಿ (ವರಾಹಿ ನದಿ 'ಹೈದರಾಬಾದ್‌ ಪೈಪ್‌ ಅಳವಡಿಕೆ-38 
ಮೂಲದಿಂದ) ಪ್ಲಾಟ್‌ ನಂ. ಎಸ್‌-1, ಕಿ.ಮೀ ಹಾಗೂ ಇತರೆ 
ಪ್ರಿಯಾ ಅಪಾರ್ಟ್‌ಮೆಂಟ್‌, 
ರಾಜಭವನ ರಸ್ತೆ. 
ಸೋಮಾಜಿಗುಡ್ಡಾ, 
ಹೈದರಾಬಾದ್‌-500082 
2 |ಉಡುನ ನಗರಕ್ಕೆ ಸಗಟು 45 “ಎಂಎಲ್‌ಡಿ ನೀರು 
ನೀರಿನ ಅಭಿವೃದ್ದಿ ಕಾಮಗಾರಿಯ ಟೆಂಡರ್‌ ಆಹ್ಹಾನಿಸಲಾಗಿದ್ದು, ಟೆಂಡರ್‌ ಮೌಲ್ಯಮಾಪನ ಹಂತದಲ್ಲಿರುತ್ತದೆ. ಶುದ್ದೀಕರಣ ಘಟಕ, 27 
ಕಾಮಗಾರಿ ಎಂಎಲ್‌ಡಿ ಕುಡಿಯುವ 
ನೀರಿನ ತ್ಯಾಜ್ಯ 
ನಿರ್ವಹಣೆ ಘಟಕೆ 
ಹಾಗೂ ಇತರೆ 
3 ಉಡುಪಿ ನಗರ್‌ ] ಮೇ ಸೂಯೆಜ್‌ ಪ್ರಾಕ್‌. 103.22 16.11.2018 T 10.10.2022 38.33 6429 18 ಇಮಾಪ್ಯಪ್‌ 
ಕುಡಿಯುವ ನೀರು | ಪ್ರೈಲಿ-ಸೂಯಜ್‌ ಇಂಡಿಯ k 4 ಅಳವಡಿಕೆ, 36452 
-| ಸರಬರಾಜುಗಾಗಿ ಪೈ.ಲಿ-ಡಿ.ಆರ್‌.ಎಸ್‌. ನಳಸಂಪರ್ಕಗಳು, 71" 
ವಿತರಣಾ ಜಾಲಗಳ ಇನ್ವಾಟೆಕ್‌, ಪ್ರೆ, ಲಿ (ಜೆ.ವಿ) ಮೇಲ್ಮಟ್ಟದ ಜಲ 
ಅಭಿವೃದ್ಧಿ ಮತ್ತು ವಿಸ್ತರಣೆ ಯುನಿಟೆಕ್‌ ಬ್ಯುಸಿನೆಸ್‌ ಸಂಗಹಗಾರಗಳು 
ಕಾಮಗಾರಿ ಪಾರ್ಕ್‌, ಟವರ್‌-ಎ, 2ನೇ z ಹಾಗೂ ಇತರೆ 


ಮಹಡಿ, ಸೌತ್‌ ಸಿಟಿ-1, 
ಗುರಗಾಂಪ್‌-122001, 
ಹರಿಯಾಣ ಭಾರತ. 


ನ್ಯ 


